ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆಗುರುತಿಲ್ಲದ ' ಪ್ರಶ್ನೆ ಸಂಖ್ಯೆ 14 (208) 
ಸದಸ್ಯರ ಹೆಸರು ಶ್ರೀ. ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
" ಉತ್ತರಿಸಬೇಕಾದ ದಿನಾಂಕ 13.09.2021 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 
ಕೊಠಡಿಗಳು ಮಳೆ-ಗಾಳಿ ಇತರೆ 
ಕಾರಣಗಳಿಂದ ಹಾನಿಗೊಳಗಾದ ಕೊಠಡಿಗಳ 
ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು . ವಿವರ 
ನೀಡುವುದು) 


. ಪ್ರಶ್ನೆ ಉತ್ತರ 
ಕ್ರಸಂ 
| ಅ) |ಪುಂಡ್ಯ ಜಿಲ್ಲೆಯಲ್ಲಿ ಕಳೆದ "ಮೂರು ಪ್ರೌಢಶಾಲೆಗಳನ್ನು ಪ್ರಾರಂಭಿಸಲು 'ಅನುಮತಿ ಕೋರಿ 
| ವರ್ಷಗಳಲ್ಲಿ ಹೊಸದಾಗಿ ಪ್ರೌಢಶಾಲೆಗಳು | ಯಾವುದೇ ಪ್ರಸ್ತಾವನೆ ಸ್ಟೀಕೃತವಾಗಿರುವುದಿಲ್ಲ. 
ಮತ್ತು ಪದವಿಪೂರ್ವ ಕಾಲೇಜುಗಳನ್ನು § ' 
- ಪ ೯ ಸಲು 
ಪ್ರಾರಂಭಿಸಲು ಅನುಮತಿ "ಕೋರಿ ಸರನಿಪೂವು § ಗಳನ್ನು ಪ್ರಾರಂಭಿಸಲು 
R ಅನುಮತಿ ಕೋರಿ 08 ಪ್ರಸಾವನೆಗಳು ಸೀಕೃತವಾಗಿದ್ದು, ಸದರಿ 
ಸಲ್ಲಿಕೆಯಾದ ಪಸ್ತಾವನೆಗಳು ಎಷ್ಟು; ಅಂತಹ ಬು ಪಳ Uy 
ಶಯಾದ ಪ್ರಸ್ತಾವನೆಗಳು ಎಷ್ಟು ಅಂತಹ | ್ರ್ರಾವನೆಗಳು ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿ. 
ಪ್ರಸ್ತಾವನೆಗಳು ಪ್ರಸ್ತುತ ಯಾವ ಹರಿತದಲ್ಲಿವ; | 
(ವಿವರವಾದ ಮಾಹಿತಿ ನೀಡುವುದು) 
ಆ) [ಮಂಡ್ಯ ಜಲ್ಲೆಯ ವಿವಧ ತಾಲ್ಲೂಕುಗಳಲ್ಲಿ ಮಂಡ್ಯ `ಜಕ್ಲಯ `` ವನಧ ತಾಲ್ಲೂಕುಗಳಲ್ಲಿ 


ಮಳೆ-ಗಾಳಿಯಿಂದ 407 ಪ್ರಾಥಮಿಕ ಶಾಲಾ ಕೊಠಡಿಗಳು 
ಹಾಗೂ 22 ಪ್ರೌಢಶಾಲಾ ಕೊಠಡಿಗಳು ಹಾನಿಗೊಳಗಾಗಿರುತ್ತವೆ. 


ತಾಲ್ಲೂಕುವಾರು ವಿವರ ಈ ಕೆಳಗಿನಂತಿದೆ. 


ಕ್ರಸಂ. | ತಾಲ್ಲೂಕು ಕೊಠಡಿ ಸಂಖ್ಯೆ 
ಪ್ರಾಥಮಿಕ | ಪ್ರೌಢ 

IL. ಕೃಷ್ಣರಾಜಪೇಟೆ 55 0 

27 ಮದ್ದೂರು 58 15 

3. ಮಳವಳ್ಳಿ 95 7 

4 ಮಂಡ್ಯ ಇತರ 0 
ವಲಯ 

ಮಂಡ್ಯ ದಣ4 To 
ವಲಯ 

6. ನಾಗಮಂಗಲ 46 5 

7. ಪಾಂಡವಪುರ 45 

8. | ಶೀರಂಗಪಟ್ಟಣ 133. 0 
ಒಟ್ಟು = 1407 O22 


4} 


ಕಳೆದ ಎರಡು ವರ್ಷಗಳಲ್ಲಿ 


ಗಾಳಿಯಿಂದ ನಾಗಮಂಗಲ ತಾಲ್ಲೂಕಿನ 
ಬೆಟ್ಟದಮಲ್ಲೇನಹಳ್ಳಿ ಹಾಗೂ ಇನ್ನಿತರ 


ಮಳೆ” ಹೌಡು, ಗಮನಕ್ಕೆ ಬಂದಿದೆ. 


* 2019-20ನೇ ಸಾಲಿನಲ್ಲಿ ನಾಗಮಂಗಲ ತಾಲ್ಲೂಕಿನಲ್ಲಿ 


ಗಾಮದ ಸರ್ಕಾರಿ ಶಾಲೆ ಕೊಠಡಿಗಳು ಅಧಿಕ ಮಳೆಯಿಂದ ಹಾನಿಗೊಳಗಾದ ಈ ಕೆಳಕಂಡ 
ಹಾನಿಯಾಗಿರುವುದು ಸರ್ಕಾರದ ಗಮನಕ್ಕೆ ಶಾಲೆಗಳಿಗೆ ಕೊಠಡಿಗಳ ಮರು ನಿರ್ಮಾಣ ಮಾಡಲು 
ಬಂದಿದೆಯೇ; ಬಂದಿದ್ದಲ್ಲಿ ಈ ಸಂಬಂದ ಆರ್‌.ಐ.ಡಿ.ಎಫ್‌-25 ಅಡಿಯಲ್ಲಿ ಅನುದಾನ 
ಹೊಸದಾಗಿ ಕೊಠಡಿ ನಿರ್ಮಾಣ ಮಾಡಲು ಮಂಜೂರು ಮಾಡಿದ್ದು, ಲೋಕೋಪಯೋಗಿ 
! ಸರ್ಕಾರ. ತೆಗೆದುಕೊಂಡ ಕ್ರಮಗಳೆನು? ಇಲಾಖೆಯಿಂದ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. 
(ಸಂಪೂರ್ಣ ವಿವರ ನೀಡುವುದು) 
ಕ್‌ರ.ಸಂ. ತಾಲ್ಲೂಕು ಪ್ರಾಥಮಿಕ ಪೌಢ 
[ao ಕರಯ] in00 1 
ಪ್ರಾಥಮಿಕ ಶಾಲೆ, 
| ಶ್ರೀ ರಾಮನಹಳ್ಳಿ 
7 ರಾರ ಕರಯ [ 00 
ಪ್ರಾಥಮಿಕ ಶಾಲೆ, 
ಬಿ.ಶೆಟ್ಟಿಹಳ್ಳಿ 
3. ಸರ್ಕಾರಿ ಉರ್ದು- I 11.00 
ಕಿರಿಯ ಪ್ರಾಥಮಿಕ 
ಶಾಲೆ, ಬೆಳ್ಳೂರು 
ಸಾರಿ ಹಿರಿಯ i 100 
ಪ್ರಾಥಮಿಕ ಶಾಲೆ, 
£ 'ಹೊನಕೆರೆ 
5 ರಾರ ಹಿಂಯ] 1 iL00 
ದ 'ಪ್ರಾಥಮಿಕ ಶಾಲೆ, 
"| ಶೆಟ್ಟಿಹಳ್ಳಿ § 
KS Te : \ ಒಟ್ಟು * 5 55.00 
ಅನುದಾನದ ಲಭ್ಯತೆ ಹಾಗೂ ಆದ್ಯತೆಯ ಮೇರೆಗೆ ಸದರಿ 
ಶಾಲೆಗಳಿಗೆ ಅನುದಾನ ಒದಗಿಸಲು ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ ಇಪಿ 64 ಎಲ್‌ಬಿಪಿ 2021 
ಸಾಗೌಶ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 
' ಸಜೆವರು 


